ಸ ಕರ್ನಾಟಿಕ ವಿಧಾನ ಪರಿಷತ್ತು 

ಚುಕೆ, ಗುರುತಿನ ಪ್ರಶ್ನೆ ಸ೦ಖ್ಯೆ 2390 

| ಶ್ರೀ ಕೆ.ಎ ತಿಷ್ಪೇಸ್ವಾಮಿ 

ಸದಸ್ಯಶ ಹೆಸರು (ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 29.03.2021 

ಉತ್ತರಿಸಬೇಕಾದ ಸಚಿವರು ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ, 

ಸನ್ನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು 
ಕೌಶಲ್ಯಾಬಿವೃದ್ದಿ. ಉದ್ಯಮಶೀಲತೆ ಮತ್ತು 
ಜೀವನೋಪಾಯ) ; 

| .  ಪುಶ್ನೆ ಉತ್ತರ 
ಅ). ಮಾನ್ಯ ಮುಖ್ಯಮಂತ್ರಿಗಳು 2021-22ನೇ] ಹೌದು. 
ಸಾಲಿನ. ಮುಂಗಡ ಪತ್ರದಲ್ಲಿ ನ ರ ರ TS 


Computing ‘and Quantum Computing 
ಅಡಿಯಲ್ಲಿ Quantum Computing ಮತ್ತು 
ಸಂಬಂಧಿತ ತಂತ್ರಜ್ಞಾನ ಹೆಚ್ಚಿಸಲು 
ರಾಜ್ಯದಲ್ಲಿ ಒಂದು ಸಂಶೋಧನಾ ಪಾರ್ಕ್‌ 
ಸ್ಥಾಪಿಸುವುದಾಗಿ ಘೋಷಿಸಿರುವುದು ನಿಜವೆ; 


ಆ) ಹಾಗಿದ್ದಲ್ಲಿ, ಈ ಯೋಜನೆ ರೂಪು- 
ರೇಷೆಗಳನ್ನು ಮತ್ತು ಈ ಯೋಜನೆಗೆ 
ನಿಗದಿಪಡಿಸಿರುವ ಹಣವೆಷ್ಟು; (ಸಂಪೂರ್ಣ 


ವಿವರ ನೀಡುವುದು) 


ಇ) ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯಿಂದ ಆರ್ಥಿಕ ನೆರವು 
ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಪುಸ್ತಾವನೆ 
ಸಲ್ಲಿಸಿದೆಯೇ? (ಸಂಪೂರ್ಣ ವಿವರ 
ನೀಡುವುದು) 


ಆಯವ್ಯಯ ಕಂಡಿಕೆ ಸಂಖ್ಯೆ 235ಯು ಈ ಕೆಳಕಂಡಂತಿದೆ: 


“ಕಂಟೆಂ ಕಂಪ್ಯೂಟಿಂಗ್‌ ಮತ್ತು ಸಂಬಂಧಿತ ತಂತುಜ್ಞಾನಗಳ 
ಸಂಶೋಧನ್‌ ಉತ್ತೇಜಿಸಲು 10 ಕೋಟಿ ರೂಗಳ ವೆಚ್ಚದಲ್ಲಿ 
ಸಂಶೋಧನಾ ಪಾರ್ಕ್‌' ಅನ್ನು ಸ್ಥಾಪಿಸಲಾಗುವುದು. ಇದರಿಂದ 
ರಾಜ್ಯದಲ್ಲಿ ಕ್ಯಾಂಟಿಂ ಕಂಪ್ಯೂಟಿಂಗ್‌ ಹ್ಲ್ಷೇತದಲ್ಲಿ ವೈಜ್ಞಾನಿಕ 
ಆವಿಷ್ಕಾರಗಳು ಹಾಗೂ ನಾಖೀಸ್ಯತೆಯನ್ನು ಪುಚೋದಿಸಲು 
ಸಹಕಾರಿಯಾಗುವುದು.” 


ಈ ನಿಟ್ಟಿನಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ 
(॥15c)ಯಲ್ಲಿರುವ ಹಾಗೂ ಇನ್ನಿತರ ಕ್ಲೇತ್ರ ತಜ್ನರುಗಳೊಂದಿಗೆ 
ಸಮಾಲೋಚನೆ ನಡೆಸಿ ವಿವರವಾದ ಪ್ರಸ್ತಾವನೆಯನ್ನು 
ರಚಿಸಲಾಗುತ್ತಿದೆ. 


ವಿವರವಾದ ಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ, 
ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ 
ಆರ್ಥಿಕ ನೆರವು ನೀಡಲು ಕೋರುವ ಬಗ್ಗೆ ಸೂಕ್ತ ನಿರ್ಣಯವನ್ನು 
ಕೈಗೊಳ್ಳಲಾಗುತ್ತದೆ. 


" ಉಟಿಬಿಟಿ 32 ಎಲ್‌ಸಿಎ೦ 2021) 


(ಡಾ. ಅಶ್ಜೆಥ್‌ ಯಣ ಸಿ.ಎನ್‌). 
ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ 
ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು. 


